ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಸರ್ಕಾರದ ಇಂಜೀನಿಯರಿಂಗ್‌ ಕಾಲೇಜಿನ ಅಧ್ಯಾಪಕರುಗಳಿಗೆ ಎ.ಐ.ಸಿ.ಟೆ.ಇ 7ನೇ ವೇತನ ಆಯೋಗದ 
ಶುರಿತು 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಲೇತು) - 


938 (1221) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಮತ್ತು ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳ ಅಧ್ಯಾಪಕರುಗಳಿಗೆ ಎ.ಐ.ಸಿ.ಟೆ.ಇ 7ನೇ 
ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಸದರಿ ವರದಿಯನ್ನು ದಿನಾ೦ಕ: 31-03-2020ರೊಳಗೆ ಅನುಷ್ಠಾನಗೊಳಿಸದಿದ್ದರೆ ಕೇಂದ್ರದಿಂದ 
ಶೇಕಡಾ 50 ರಷ್ಟು ಅನುದಾನವನ್ನು ನೀಡಲಾಗುವುದಿಲ್ಲವಾ ದರಿಂದ ಪೂರ್ತಿ ಹೊರೆ ರಾಜ್ಯ ಸರ್ಕಾರದ 
ಮೇಲೆ ಬೀಳುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಯುಜಿಸಿ 7ನೇ ವೇತನವನ್ನು ಈಗಾಗಲೇ ಪದವಿ ಕಾಲೇಜುಗಳಿಗೆ ಸರ್ಕಾರ ನೀಡಿದ್ದು, ಇಂಜಿನಿಯರಿಂಗ್‌ 
ಕಾಲೇಜುಗಳಿಗೆ ನೀಡದಿರುವ ಬಗ್ಗೆ ಸರ್ಕಾರ ಗಮನ ಹರಿಸಿದೆಯೇ ; (ಬಿವರವಾದ ಮಾಹಿತಿಯನ್ನು 
ನೀಡುವುದು) 


(ಈ) ಸರ್ಕಾರಿ ಮತ್ತು ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳ ಅಧ್ಯಾಪಕರುಗಳಿಗೆ 2011 ಮಾರ್ಚ್‌ 
ಮಾಹೆಯಲ್ಲಿ ಎ.ಐ.ಸಿ.ಟಿ.ಇ 6ನೇ ವೇತನ ಅನುಷ್ಠಾನಗೊಳಿಸಿದ್ದು ಶೇಕಡಾ 33 ರಷ್ಟು ಹಿಂಬಾಕಿಯನ್ನು 
ಬಿಡುಗಡೆ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಯಾವ ಕಾಲಮಿತಿಯಲ್ಲಿ ಬಿಡುಗಡೆ 
ಮಾಡಲಾಗುತದೆ? (ವಿವರವಾದ ಮಾಹಿತಿ ನೀಡುವುದು) 


